ಪಿ. 


@ (4)0- 2032 


ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 2347 
ಮಾನ್ಯ ಸದಸ್ಯರ ಹೆಸರು ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ನಳೀಯ ಸಂಸ್ಥೆಗಳ 
ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ 29.03.2021 : 
ಉತ್ತರಿಸಬೇಕಾದ ಸಚಿವರು ಆರೋಗ್ಯ ಮತ್ತು ಕುಟುಲಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 
ಪ್ರ. ಪುಶ್ನೆಗಳು ಉತ್ತರ 
ಸಂ | > 
ಅ) | ಕೋವಿಡ್‌-19 ಸಾಲಕ್ರಾಮಿಕ ರೋಗಕ್ಕೆ ಕೋವಿಡ್‌-19 ಸಾಲಕ್ರಾಮಿಕ ರೋಗಕ್ಕೆ ನೀಡಲಾಗುತ್ತಿರುವ 


ನೀಡಲಾಗುತ್ತಿರುವ ಬಲಸಿಕೆಗಾಗಿ ಈ ವರೆಗೆ 
ಸರ್ಕಾರದ ವತಿಯಿಂದ ಮಾಡಲಾಗಿರುವ 
ವೆಚ್ಛವೆಷ್ಟು: ಈ ಲಸಿಕೆಯ ಅವಧಿ ಮೀರುವ 
(Expiry) ಸಮಯ ಎಷ್ಟು” ಇಲ್ಲಿಯವರೆಗೆ 
ಉಪಯೋಗಿಸಿದೇ ಅವುಗಳ ಅವಧಿ ಮೀರಿದ 
ಕಾರಣಕ್ಕೆ ನಾಶಪಡಿಸಿದ ಲಸಿಕೆಗಳ ಸಂಖ್ಯೆ 
ಎಷ್ಟು; ನಷ್ಟದ ಒಟ್ಟು ಮೊತ್ತವೆಷ್ಟು; 


ಲಸಿಕೆಗಳು ಭಾರತ ಸರ್ಕಾರದಿಂದ ನೇರವಾಗಿ ಸರಬರಾಜಾಗಿದೆ. 
ಈ ಲಸಿಕೆಗಳ ದಣy ಮೇ ಜೂನ್‌ ಮತ್ತು ಜುಲೈೆ- 
2021ಗಳಾಗಿರುತವೆ.' ಇಲ್ಲಿಯವರೆಗೆ ಉಪಯೋಗಿಸದೇ ಅವುಗಳ 
ಅವಧಿ ಮೀರಿದ ಕಾರಣಕ್ಯೆ ಯಾವುದೇ ಲಸಿಕೆಗಳನ್ನು 
ನಾಶಪಡಿಸಿಲ್ಲ. 


ಆ) 


ಅತೀ ಕಡಿಮೆ ಬಾಳಿಕೆ ಅವಧಿಯನ್ನು (Expiry) 
ಹೊಂದಿರುವ ಲಸಿಕೆಗಳನ್ನು ಕಾಲಮಿತಿಯಲ್ಲಿ 
ಸಮುದಾಯಕ್ಕೆ ನೀಡುವ ನಿಟ್ಟಿನಲ್ಲಿ ಸರ್ಕಾರ 
ಹಾಕಿಕೊಂಡಿರುವ ಯೋಜನೆ ಹಾಗೂ 
ಸಿದತೆಗಳಾವುವು; 


ಭಾರತ ಸರ್ಕಾರದಿಂದ ' ಸರಬರಾಜಾಗಿರುವ ಎಲ್ಲಾ 
ಲಸಿಕೆಗಳನ್ನು rt Expiry first out (FEFO) ಮಾದರಿಯಲ್ಲಿ 
ಲಸಿಕೆಗಳನ್ನು ಬಳಸಲಾಗುತ್ತಿದೆ. ಆದ್ದರಿಂದ ಯಾವುದೇ ಲಸಿಕೆ 
ಅವಧಿ ಮೀರಿ ನಷ್ಟಮಾಗದಂತೆ ಅತೀ ಜಾಗರೂಕತೆಯಿಂದ 
ಕ್ರಿಯಾ ಯೋಜನೆಯನ್ನು ರಾಜ್ಯಮಟ್ಟಿದಲ್ಲಿ ಮತ್ತು 
ಜಿಲ್ಲಾಮಟ್ಟದಲ್ಲಿ ಕೈಗೊಳ್ಳಲಾಗಿದೆ. ಈ ಎಲ್ಲಾ ಲಸಿಕೆಗಳ 
ದಾಸ್ತಾನು ವರದಿಯನ್ನು ಇ-ವಿನ್‌ ಪೋರ್ಟಲ್‌ನಲ್ಲಿ 


"ಇಂದೀಕರಿಸಲಾಗಿರುತ್ತದೆ ಮತ್ತು ಲಸಿಕೆಗಳ ದಾಸ್ತಾನು ಮತ್ತು 


Expiry ದಿನಾಂಕವನ್ನು ಮೇಲ್ವಿಚಾರಣೆ 


ಮಾಡಲಾಗುತ್ತಿದೆ. 


ಸೂಕ್ಷವಾಗಿ 


ಇ) 


ಖಾಸಗಿ ಆಸ್ಪತ್ರೆಯಲ್ಲಿ ಲಸಿಕೆ ನೀಡುವ 
ಯೋಜನೆ ಇದೆಯೇ: ಇದಲ್ಲಿ ಎಷ್ಟು 
ದರವನ್ನು ನಿಗಧಿಪಡಿಸಲಾಗುವುದು; 247 
ಲಸಿಕೆ ನೀಡುವ ಯೋಜನೆ ಸರ್ಕಾರಕ್ಕಿದೆಯೇ; 
ಇಲ್ಲವಾದಲ್ಲಿ, ಕಾರಣವೇನು; ಯಾವಾಗ 
ಪ್ರಾರಂಭಿಸಲಾಗುವುದು? 


ಖಾಸಗಿ ಆಸ್ಪತ್ರೆಯಲ್ಲಿ ಲಸಿಕೆ ನೀಡಲಾಗುತ್ತಿದೆ. ಸರ್ಕಾರದ 
ಮಾರ್ಗಸೂಚಿಯಂತೆ Pಬ-ನAY, CGHS ಮತ್ತು 8-Ark 
ಯೋಜನೆಯಡಿಯಲ್ಲಿ ಎಂಪ್ಯಾನಲ್‌ ಆಗಿರುವ ಖಾಸಗಿ 
ಆಸ್ಪತ್ರೆಗಳಲ್ಲಿ ಕೋವಿಡ್‌-19 ಲಸಿಕಾಕರಣವನ್ನು 
ನಡೆಸಲಾಗುತ್ತಿದೆ ಮತ್ತು ಪ್ರತಿ ಫಲಾನುಭವಿಗೆ ಪ್ರತಿ ಡೋಸ್‌ಗೆ 
ರೂ.250/-ಗಳನ್ನು ನಿಗಧಿಪಡಿಸಲಾಗಿದೆ. ಸದರಿ ವಿಷಯದ 
ಕುರಿತು ಆರೋಗ್ಯ ಇಲಾಖೆಯ ವತಿಯಿಂದ ಖಾಸಗಿ 
ಆಸ್ಪತ್ರೆಗಳಲ್ಲಿ ಬೆಳಗ್ಗೆ 9.00 ಗಂಟೆಯಿಂದ ರಾತ್ರಿ 9.00 
ಗಂಟೆವರೆಗೆ ಮತ್ತು ಜಿಲ್ಲಾ ಆಸ್ಪತ್ರೆ/ ವೈದ್ಯಕೀಯ ಸಂಸ್ಥೆಗಳಲ್ಲಿ 
ಬೆಳಗ್ಗೆ 1000 ಗಂಟೆಯಿಂದ ಸಂಜಿ 600 ಗಂಟೆವರೆಗೆ 
ಕೋವಿಡ್‌-19 ಲಸಿಕಾಕರಣ ನಡೆಸಲು ಸೂಚನೆ ನೀಡಲಾಗಿದೆ. 

ಕೋವಿಡ್‌-19 ಲಸಿಕಾಕರಣದ ನಂತರ ಒಂದು ವೇಳೆ 
ಯಾವುದೇ ತೀವು/ಗಂಭೀರ ಪರಿಣಾಮಗಳು ಉಂಟಾದಲ್ಲಿ 
ರಾತ್ರಿಯ ವೇಳೆ ನಿರ್ವಹಣೆ ಮಾಡುವುದು ಕಷ್ಟವಾಗಬಹುದು 
ಎಂಬುದನ್ನು 'ಗೆಮನದಲ್ಲಿರಿಸಿಕೊ೦ಡು ಈ ಸೂಚನೆ 
ನೀಡಲಾಗಿದೆ. 


ಸಂಖ್ಯೆ: ಆಕುಕ 36 ಎಸ್‌.ಟಿ.ಕ್ಯೂ 2021 


ಡಾ ಸಭಾರ್‌ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು. 


